ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬೋಧಕೇತರ ನೌಕರರ 


ಸಿ&೩ಆರ್‌ ಕುರಿತು 
ಶ್ರೀ ನಸೀರ್‌ ಅಹ್ಮದ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 


806 (985) ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ 


(ಅ) ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಬೋಧಕೇತರ ನೌಕರರ ಸಿ ೩ ಆರ್‌ (ವೃಂದ ಮತ್ತು ನೇಮಕಾತಿ)ನ್ನು 
ಯಾವ ದಿನಾಂಕದಿಂದ ಹೊರಡಿಸಲಾಗಿದೆ; 


(ಆ) ಲೆಕ್ಕ ಅಧೀಕ್ಷಕರ ಹುದ್ದೆಗೆ ಬಡ್ಡಿಯನ್ನು ಪಡೆದುಕೂಂಡವರು ದ್ವಿತೀಯ ದರ್ಜೆ ಸಹಾಯಕರ ಹಾಗೂ 
ಪ್ರಥಮ ದರ್ಜಿ ಸಹಾಯಕರಾಗಿ ಕಾರ್ಯನಿರ್ವಹಿಸಿ ಆಡಳಿತ ಮತ್ತು ಲೆಕ್ಕ ಪತ್ರಗಳ ವಿಷಯಗಳನ್ನು 
ತಿಳಿಯದ ಕಾರಣ ಅಧೀಕತ್ಮಕರನ್ನೂ ಸಹ ಆಡಳಿತ ವಿಭಾಗ ವಿಷಯಕ್ಕೆ ನಿಯೋಜಿಸಲು ಇರುವ ತೊಂದರೆ 
ಏನು; 


(ಇ) ಲೆಕ್ಕ ಅಧೀತ್ರಕರನ್ನು ಪತ್ರಾಂಕಿತ ವ್ಯವಸ್ಥಾಪಕರ ಜೇಷ್ಠತೆಯಲ್ಲಿ ಪರಿಗಣಿಸಲು ಇರುವ ತೊಂದರೆ 
ಹನು ; ತೊಂದರೆ ನಿವಾರಣೆಯಾದ ನಂತರ ಎಷ್ಟು ದಿನಗಳ ಒಳಗೆ ಲೆಕ್ಕ ಅಧೀತ್ಲಕರ ಹುದ್ದೆಗೆ ಬಡಿ 
ಹೊಂದಿದ ದಿನಾಂಕದಿಂದ ಪರಿಷ್ಠಂತ ಜೀಷ್ಠತಾ ಪಟ್ಟೆಯನ್ನು ಹೊರಡಿಸಲಾಗುವುದು; 


(ಈ) ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೂ ಲೆಕ್ಕ ಅಧೀಕ್ಷಕರು ಎರಡು ಹುದ್ದೆಗಳು ಒಂದೇ ವೇತನ 
ಶ್ರೇಣಿಯನ್ನು ಹೊಂದಿದ್ದು ಎರಡು `ಬಿ' ಗುಂಪು ಹುದ್ದೆಗಳಾಗಿದ್ದು ಪತ್ರಾಂಕಿತ ವ್ಯವಸ್ಥಾಪಕರಿಗೆ ಮಾತ್ರ 
ಪತ್ರಾಂಕಿತ ಸಹಾಯಕರ ಹುದೆಗೆ ಬಡ್ಡಿಯನ್ನು ನೀಡಿದ್ದು ಲೆಕ್ಕ ಅಧೀಕ್ಷಕರಿಗೂ ಸಹ ಪತ್ರಾಂಕಿತ 
ವ್ಯವಸ್ಥಾಪಕರ ಜೇಷ್ಠತೆಯಲ್ಲಿ ಪರಿಗಣಿಸಿ ಅವರಿಗೂ ಸಹ ಪತ್ರಾಂಕಿತ ಸಹಾಯಕರ ಹುದ್ದೆಗೆ ಬಡ್ತಿ 
ನೀಡಲು ಎಷ್ಟು ದಿನಗಳ ಕಾಲಾವಕಾಶ ಬೇಕಾಗಿದೆ? 


